ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿನ ಪ್ರಶ್ನೆ 
2. ಸದಸ್ಯರ ಹೆಸರು 

3. ಉತ್ತರಿಸುವ ದಿನಾಂಕ 
4. ಉತ್ತರಿಸುವ ಸಚಿವರು 


ಸಂಖ್ಯೆ ಎಷ್ಟು; (ಸಹಕಾರಿ, ಸರ್ಕಾರಿ 
ಹಾಗೂ ಖಾಸಗಿ ವಲಯದಲ್ಲಿರುವ 
ಕಾರಾನೆಗಳ ಜಿಲ್ಲಾವಾರು 
ಸಂಪೂರ್ಣ ಮಾಹಿತಿ ನೀಡುವುದು) 
ವಿವಿಧ ವಲಯಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ 


ಸ್ಥಗಿತಗೊಂಡಿರುವ ಹಾಗೂ ಲೀಸ್‌ 
ಆಧಾರದ ಮೇಲೆ ಇರುವ 
ಕಾರಾನೆಗಳು ಯಾವುವು; 
(ಸಂಪೂರ್ಣ ಮಾಹಿತಿ ನೀಡುವುದು) 


(se) 


ಕಾರ್ಬಾನೆಗಳು ಕಳೆದ 5 
ವರ್ಷಗಳಿಂದ ಎಷ್ಟು ಪ್ರಮಾಣದಲ್ಲಿ 
ಕಬ್ಬನ್ನು ಅರಿಯಲಾಗುತಿದೆ; 
(ಸಂಪೂರ್ಣ ಮಾಹಿತಿ ನೀಡುವುದು) 


ಆ) |ರಾಜ್ಯದ ಯ ಯಾ 


ಈ ಸಕ್ಕರೆ ಕಾರ್ಪಾನಗಳಿಂದ ಪ್ರತಿ 
ವರ್ಷ ಒಟ್ಟು ಉತ್ಪಾದನೆಯಾಗಿರುವ 
ಸಕ್ಕರೆ ಪ್ರಮಾಣವೆಷ್ಟು ಹಾಗೂ 
ಕೋ-ಜನರೇಷನ್‌ದಿಂದ 

ಉತ್ಪಾದನೆಯಾಗುತ್ತಿರುವ ವಿವಿಧ 
ಉತ್ತನ್ನಗಳ ಪ್ರಮಾಣವೆಷ್ಟು 
(ಸಂಪೂರ್ಣ ಮಾಹಿತಿ ನೀಡುವುದು) 


TSS TSS [SE 


: 963 

: ಶ್ರೀ ಕೆ.ಎ.ತಿಪ್ಪೇಸ್ವಾಮಿ 

: 21.12.2021 

: ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದಿ ಹಾಗೂ ಸಕ್ಕರೆ ಸಚಿವರು 
pr) ಬ ಲ ಕ 


ರಾಜ್ಕದಲ್ಲ ಒಟ್ಟು 88 €೦ದಾಯಿತ ಸಕ್ಕರ ಕಾರಾ ಗಳಿದ್ದು, 
ಇವುಗಳ ಪೈಕಿ 65 ಸಕ್ಕರೆ ಕಾರಾನೆಗಳು ಕಾರ್ಯನಿರತವಾಗಿವೆ. 
ವಲಯವಾರು ವಿವರ ಈ ಕೆಳಕಂಡಂತಿದೆ. 


1 |ಸಾರ್ವಜನಿಕ 2 
ವಲಯ 


ಲಯವಾರು ಕಾರ್ಯನಿರ್ವಹಿಸುತ್ತಿರುವ, 
ಗುತ್ತಿಗೆಗೆ ನೀಡಿರುವ ಮತ್ತು ಸಮಾಪನೆಯಲ್ಲಿರುವ ಸಕ್ಕರೆ 
ಕಾರಾನೆಗಳ ವಿವರಗಳನ್ನು ಅನುಬಂಧ-1 ರಲ್ಲಿ ಒದಗಿಸಿದೆ. 
ರಾಜ್ಯದಲ್ಲ ಕಳೆದ 5 ವರ್ಷಗಳಲ್ಲ ಸಕ್ಕರ ಕಾರಾ ಗಳು ಅರೆದಿರು 
ಕಬ್ಬಿನ ಪ್ರಮಾಣ ಮತ್ತು ಉತ್ಪಾದಿಸಿದ ಸಕ್ಕರೆ ಪ್ರಮಾಣದ ವಿವರಗಳು 
ಈ ಕೆಳಕಂಡಂತಿವೆ: 
ಷರ ಕಬ್ಬು ಅರೆದಿರುವ ಪ್ರಮಾಣ ಉತ್ಪಾದಿಸಿದ ಸಕ್ಕರ ಪ್ರಮಾಣ 
(ಮೆ.ಟನ್‌'ಗಳಲ್ಲಿ) (ಮೆ.ಟನ್‌'ಗಳಲ್ಲಿ) 


MET 20NSs oS 
EN 


ಕಾರಾನಿವಾರ ಕಬ್ಬು ಅರಿದಿರ ಪ್ರಮಾಣ ತ್ತು 
ಉತ್ಪಾದಿಸಿದ ಸಕ್ಕರೆ ಪ್ರಮಾಣದ ವಿವರಗಳನ್ನು ಅನುಬಂಧ-2 ಮತ್ತು 3 


ಬ 


ರಲ್ಲಿ ಒದಗಿಸಿದೆ. 

ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 65 ಸಕ್ಕರೆ ಕಾರಾನೆಗಳ 
ಪೈಕಿ 53 ಸಕ್ಕರೆ ಕಾರಾನೆಗಳಲ್ಲಿ ಸಹ-ವಿದ್ಯುತ್‌ (co-generation) 
ಘಟಕಗಳನ್ನು ಹೊಂದಿದ್ದು, ಇವುಗಳ ಒಟ್ಟು ಉತ್ಪಾದನಾ ಸಾಮರ್ಥ್ಯ 
1516.22  ಮೆ.ವ್ಯಾಟ್‌ಗಳಾಗಿರುತ್ತದೆ. ಸದರಿ ಸಹ-ವಿದ್ಯುತ್‌ 
ಘಟಕಗಳಿಂದ ವಿದುತ್‌ ಅನ್ನು ಮಾತ್ರ ಉತ್ಪಾದಿಸಲಾಗುತ್ತಿದ್ದು, 
ಯಾವುದೇ ಉಪ ಉತ್ಪನ್ನಗಳನ್ನು ಉತ್ಪಾದಿಸುತ್ತಿರುವುದಿಲ್ಲ. 

ಕಾರಾನೆವಾರು ಸಹ-ವಿದ್ಯುತ್‌ ಘಟಕಗಳ ವಿದ್ಯುತ್‌ 
ಉತ್ಪಾದನಾ ಸಾಮರ್ಥ್ಯದ ವಿವರಗಳನ್ನು ಅನುಬಂಧ-4 ರಲ್ಲಿ 
ಒದಗಿಸಿದೆ. 


3 


ಈ) 


5 
ರಾಜ್ಯದಕ್ಲರ ಸಕ್ಕರಿ ಕಾರಾನಿಗಳು ಕಳದ 5 ವರ್ಷಗಳಲ್ಲಿ ಕಬ್ಬು 
ಸರಬರಾಜು ಮಾಡಿದ ರೈತರಿಗೆ ಪಾವತಿಸಬೇಕಾಗಿರುವ, ಪಾವತಿಸಿರುವ 
ಹಾಗೂ ಬಾಕಿ ಕಬ್ಬು ಬಿಲ್ಲಿನ ವಿವರಗಳು ಈ ಕೆಳಕಂಡಂತಿವೆ: 

(ರೂ.ಕೋಟಿಗಳಲ್ಲಿ) 


ಪಾವತಿಸಬೇಕಾದ ಪಾವತಿಸಿದ ಬಾಕಿ ಅರುವ 
| ಹಂಗೂ | ಮತ 
670734 ಇರುವುದ 
[70857 
2019-20 10,671.94 
ಇಕರಾವ್ಯದ 
ನ ಠ್ತ ಗಳಲ್ಲಿ 


ಕಾರ್ಪಾನೆಗಳು ಕಳೆದ 5 
ವರ್ಷಗಳಿಂದ ರೈತರಿಗೆ 
ಪಾವತಿಸಬೇಕಾಗಿರುವ ಬಾಕಿ 
ಮೊತ್ತವೆಷ್ಟು; ಈ ಬಾಕಿ ಇರುವ 
ಮೊತ್ತವನ್ನು ರೈತರಿಗೆ ತಲುಪಿಸಲು 
ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು; (ಕಾರಾನೆವಾರು 
ಸಂಪೂರ್ಣ ಮಾಹಿತಿ 
ನೀಡುವುದು) 


ಷರಾ: 2016-17 ರಿಂದ 2020-2] 


ದರಕ್ಕಿಂತ ಹೆಚ್ಚಿಗೆ ಕಬ್ಬಿನ ಬಿಲ್ಲನ್ನು ರೈತರಿಗೆ ಪಾವತಿಸಿರುತ್ತವೆ. 
2016-17 ಮತ್ತು 2017-18ನೇ ಹಂಗಾಮುಗಳಲ್ಲಿ ಕಬ್ಬು 
ಸರಬರಾಜು ಮಾಡಿದ ರೈತರಿಗೆ ಸಕ್ಕರೆ ಕಾರ್ಯಾನೆಗಳು ಕಬ್ಬು ಬಿಲ್ಲು 
ಮೊತ್ತವನ್ನು ಪೂರ್ಣವಾಗಿ ತೀರುವಳಿ ಮಾಡಿರುತ್ತವೆ. ಆದ್ದರಿಂದ ಈ 
ಸಾಲುಗಳಲ್ಲಿ ಯಾವುದೇ ಬಾಕಿ ಇರುವುದಿಲ್ಲ. 
2018-19ನೇ ಹಂಗಾಮಿಗೆ ರೂ.11948.39 ಕೋಟಿಗಳನ್ನು ಕಬ್ಬು 
ಬೆಳೆಗಾರ ರೈತರಿಗೆ ಪಾವತಿಸಬೇಕಾಗಿದ್ದು, ಮ ಪೈಕಿ ರೂ.12083.79 
ಕೋಟಿಗಳನ್ನು ಪಾವತಿಸಲಾಗಿದೆ. ಪಾವತಿಯ ಪ್ರಮಾಣವು ಶೇ.99.93 
ಆಗಿರುತ್ತದೆ. ನಾಲ್ಕು ಸಕ್ಕರೆ ಕಾರ್ಬಾನೆಗಳಿಂದ ರೂ.8.93 ಕೋಟಿಗಳಷ್ಟು 
ಕಬ್ಬಿನ ಬಿಲ್ಲನ್ನು ರೈತರಿಗೆ ಪಾವತಿಸುವುದು ಬಾಕಿ ಇದ್ದು, ಕಾರಾನೆವಾರು 
ವಿವರಗಳು ಈ ಕೆಳಕಂಡಂತಿರುತವೆ. 
K (ರೂ.ಕೋಟಿಗಳಲ್ಲಿ) 


[5 
[ಪಾಸು ಅ ಪಂ ಮಾ| 
ಹುಮಾನಾಬಾದ್‌ ತಾಲ್ಲೂಕು, ಬೀದರ್‌ ಜಿಲ್ಲೆ. 

3 |ಸಾವರೀನ್‌ ಇಂಡಸೀಸ್‌ ಲಿ ತೇರದಾಳ ಜವಾವಂಕ 4,99 
WE NS 
| ಯೋಗಿ ಶಿವಕ ರ ಸ್ವಾಮೀಜಿ ಶು ರ್ಸ್‌ 38 2೨ 


ಇಂಡಿ ತಾಲ್ಲೂಕು, ವಿಜಯಪುರ ಜಿಲ್ಲೆ 


ಬಾಕಿ ಉಳಿಸಿಕೊಂಡಿರುವ ನಾಲ್ಕು ಸಕ್ಕರೆ ಕಾರ್ಬಾನೆಗಳ ವಿರುದ್ದ 
ವಸೂಲಾತಿ ಪ್ರಮಾಣ ಪತ್ರವನ್ನು ಹೊರಡಿಸಿ ಕ್ರಮ ಕೈಗೊಳ್ಳಲು 
ಸಂಬಂಧಪಟ್ಟ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಆದಾಗ್ಯೂ, 
ಕಬ್ಬು ಬಿಲ್ಲು ಪಾವತಿಸದೇ ಇರುವುದರಿಂದ ಈ ನಾಲ್ಕು ಕಾರ್ಬಾನೆಗಳಿಗೆ 
ಅಂದಿನ ಮಾನ್ಯ ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು 
ದಿನಾಂಕ:09.06.2021ರಂದು ಸಂಬಂಧಪಟ್ಟ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ 
ಪತ್ರ ಬರೆದು ಚರ ಮತ್ತು ಸ್ಥಿರಾಸ್ತಿಗಳನ್ನು ಹರಾಜು ಪ್ರಕ್ರಿಯೆಗೆ ಒಳಪಡಿಸಿ 
ಕಬ್ಬು ಬಿಲ್ಲು ವಸೂಲಾತಿಗೆ ಸೂಕ್ತ ಕ್ರಮಕೈಗೊಳ್ಳುವಂತೆ ಸೂಚಿಸಿರುತ್ತಾರೆ. 
ಈ ನಾಲ್ಕು ಸಕ್ಕರೆ ಕಾರಾನೆಗಳು ಪ್ರಸ್ತುತ ನಿಷ್ಕೀಯವಾಗಿದ್ದು, ಬಾಕಿ 
ವಸೂಲಾತಿಗೆ ಎಲ್ಲಾ ಅಗತ್ಯ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 


ಎ 


2019-20ನೀ ಹಂಗಾಮಿ ಸೋಮೇಶ್ವರ ಸಹಕಾರಿ ಸಕ್ಕರ 
ಕಾರ್ಸಾನೆ, ಬೈಲಹೊಂಗಲ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಈ 
ಕಾರ್ಬಾನೆಯು ರೂ.580 ಕೋಟಿಗಳನ್ನು ಪಾವತಿಸುವುದನ್ನು ಬಾಕಿ 
ಉಳಿಸಿಕೊಂಡಿರುತ್ತದೆ. ಕಾರಾನೆಯು ಕಬ್ಬಿನ ಬಾಕಿ ಬಿಲ್ಲನ್ನು ಪಾವತಿ 
ಮಾಡದೇ ಇರುವುದರಿಂದ ಕಬ್ಬು (ನಿಯಂತ್ರಣ) ಆದೇಶ 1966ರ ಕಲಂ 
3(8) ರ ಅವಕಾಶಗಳ ರೀತ್ಯಾ ಕಬ್ಬು ಬಿಲ್ಲು ಬಾಕಿ ವಸೂಲಾತಿಗಾಗಿ 
ದಿನಾಂ೦ಕ:06.09.2021 ರಂದು ಜಿಲ್ಲಾಧಿಕಾರಿಗಳು, ಬೆಳಗಾವಿ ಜಿಲ್ಲೆ ಇವರಿಗೆ 
ವಸೂಲಾತಿ ಪ್ರಮಾಣ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ನೀಡಲಾಗಿದೆ. 
ಈ ಕಾರ್ಪಾನೆಯು ಕಬ್ಬು ಬಿಲ್ಲು ಪಾವತಿಸದೇ ಇರುವುದರಿಂದ ಕಬ್ಬು 
ನಿಯಂತ್ರಣ ಆದೇಶ 1966 ಕಲಂ 3(8)ರ ಅವಕಾಶ ರಿತ್ಯಾ ಕಬ್ಬು ಬಿಲ್ಲು 
ಬಾಕಿ ವಸೂಲಾತಿಗಾಗಿ ಜಿಲ್ಲಾಧಿಕಾರಿಗಳು, ಬೆಳಗಾವಿ ಇವರ ಮೂಲಕ 
ವಸೂಲಾತಿ ದೃಢೀಕರಣ ಪತ್ರವನ್ನು ದಿನಾಂಕ:06.09.2021 ರಂದು 
ಹೊರಡಿಸಲಾಗಿದೆ. ಸದರಿ ಆದೇಶವನ್ನು ಪ್ರಶ್ನಿಸಿ ಕಾರ್ಬಾನೆಯ ಆಡಳಿತ 
ಮಂಡಳಿಯು ಗೌರವಾನ್ವಿತ ಕರ್ನಾಟಕ ಉಚ್ಛ ನ್ಯಾಯಾಲಯ, ಧಾರವಾಡ 
ಪೀಠ ಇಲ್ಲಿ ರಿಟ್‌ ಅರ್ಜಿ ಸಂಖ್ಯೆ 104662/2021 ಅನ್ನು ದಾಖಲಿಸಿದ್ದು, 
ಸದರಿ ರಿಟ್‌ ಅರ್ಜಿಯು ಇತ್ಯರ್ಥಕ್ಕೆ ಬಾಕಿ ಇರುತ್ತದೆ. 

2020-21ನೇ ಹಂಗಾಮಿಗೆ 64 ಸಕ್ಕರೆ ಕಾರ್ಯಾನೆಗಳು 
ಕಾರ್ಯನಿರ್ವಹಿಸಿದ್ದು ದಿನಾಂಕ: 30.11.2021ರ ಅಂತ್ಯಕ್ಕೆ ರೂ.13402.22 
ಕೋಟಿಗಳನ್ನು ರೈತರಿಗೆ ಪಾವತಿಸಬೇಕಾಗಿದ್ದು, ಈ ಪೈಕಿ ರೂ.13533.08 
ಕೋಟಿಗಳಷ್ಟು ಪಾವತಿಸುವ ಮೂಲಕ ಸಂಪೂರ್ಣವಾಗಿ ಕಬ್ಬು ಬಿಲ್ಲನ್ನು 
ಪಾವತಿಸಿರುತ್ತವೆ. ಪಾವತಿಯ ಪ್ರಮಾಣವು ಶೇ.100 ರಪ್ಪಿರುತ್ತದೆ. 
ಕೆಲವೊಂದು ಕಾರಾನೆಗಳಿಂದ ಕೇಂದ್ರ ಸರ್ಕಾರವು ನಿಗದಿಪಡಿಸಿದ 
ಎಫ್‌.ಆರ್‌.ಪಿ. ದರಕ್ಕಿಂತ ಹೆಚ್ಚಿಗೆ ಹಣವನ್ನು ರೈತರಿಗೆ ಪಾವತಿಸಲಾಗಿದೆ. 

2021-22ನೇ ಹಂಗಾಮು ನವೆಂಬರ್‌-2021ರಿಂದ 
ಪ್ರಾರಂಭವಾಗಿದ್ದು, ಈವರೆವಿಗೂ 65 ಸಕ್ಕರೆ ಕಾರ್ಜಾನೆಗಳು ಕಬ್ಬು 
ಅರೆಯುವ ಕಾರ್ಯವನ್ನು ಪ್ರಾರಂಭಿಸಿರುತ್ತವೆ. ಈ ಕಾರಾನೆಗಳು 
ದಿನಾಂಕ:15.11.2021 ರವರೆಗೆ ಒಟ್ಟು 112.39 ಲಕ್ಷ ಮೆ.ಟನ್‌ ಕಬ್ಬು ಮುರಿಸಿ, 
9.60 ಲಕ್ಷ ಮೆ.ಟನ್‌ ಸಕ್ಕರೆ ಉತ್ಪಾದಿಸಿ, ಶೇ.8.54 ರಷ್ಟು ಇಳುವರಿಯನ್ನು 
ಪಡೆದಿರುತ್ತವೆ. ಈ ಅವಧಿಗೆ ಕಬ್ಬು ಸರಬರಾಜು ಮಾಡಿದ ರೈತರಿಗೆ 
ಕಾರ್ಬಾನೆಗಳು ಕೇಂದ್ರ ಸರ್ಕಾರವು ನಿಗದಿಪಡಿಸಿರುವ ನ್ಯಾಯಯುತ ಮತ್ತು 
ಲಾಭದಾಯಕ ಬೆಲೆಯಂತೆ (ಎಫ್‌.ಆರ್‌.ಪಿ) ಪಾವತಿಸಬೇಕಾದ ಕಬ್ಬು 
ಬಿಲ್ಲು ಮೊತ್ತ ರೂ.3475.53 ಕೋಟಿಗಳಾಗಿದ್ದು, ಈ ಪೈಕಿ ರೂ.1546.96 
ಕೋಟಿಗಳಷ್ಟು ಪಾವತಿಸಿರುತ್ತವೆ. ಬಾಕಿ ಮೊತ್ತ ರೂ. 1928.57 
ಕೋಟಿಗಳಷ್ಟಿರುತ್ತದೆ. 2021-22 ನೇ ಹಂಗಾಮು ನವೆಂಬರ್‌ ಮೊದಲನೆ 
ವಾರದಲ್ಲಿ ಪ್ರಾರಂಭವಾಗಿದ್ದು, ಪ್ರಸ್ತುತ ಚಜಾಲ್ತಿಯಲ್ಲಿರುವುದರಿಂದ 
ಕಾರ್ಯಾನೆಗಳು ರೈತರ ಕಬ್ಬು ಬಿಲ್ಲನ್ನು ನಿಯಮಾನುಸಾರ ಪ್ರತಿ 14 
ದಿನಗಳಿಗೊಮ್ಮ ಪಾವತಿಸಲು ಕ್ರಮ ಕೈಗೊಳ್ಳುತ್ತವೆ. ಒಂದು ವೇಳೆ ಪಾವತಿ 
ಮಾಡದೆ ಇದ್ದಲ್ಲಿ ಕಬ್ಬು (ನಿಯಂತ್ರಣ) ಆದೇಶ 1966ರ ಪ್ರಕಾರ ಶಾಸನ | 
ಬದ್ಧ ನೋಟೀಸನ್ನು ಜಾರಿಗೊಳಿಸಿ ಪಾವತಿಗೆ ಕ್ರಮ ಜರುಗಿಸಲಾಗುವುದು. | 


-4- 


ಪ; ದುಡಿಯುವ ಬಂಡವಾಳದ ಕೂರತ ತ್ತು ಆರ್ಥಿಕ ದ ಸ್ಥಿತಿಯಿಂದಾಗಿ 
ಕಾರ್ಸಾನೆಗಳನ್ನು ಸ್ಥಗಿತಗೊಂಡು ಅನುತ್ಪಾದಕವಾಗಿರುವ ಸಹಕಾರಿ ಸಕ್ಕರೆ ಕಾರಾನೆಗಳನ್ನು 

ಬಲಪಡಿಸಲು ಕೇಂದ್ರ ಮತ್ತು ಕಬ್ಬು ಬೆಳೆಗಾರ ರೈತರ ಮತ್ತು ಕಾರ್ಮಿಕರ ಹಿತದೃಷ್ಟಿಯಿಂದ ಖಾಸಗಿ 
ರಾಜ್ಯ ಸರ್ಕಾರಗಳು ರೂಪಿಸಿರುವ ಅವರಿಗೆ ದೀರ್ಫಾವಧಿಯ ಮೇಲೆ ಗುತ್ತಿಗೆ ನೀಡುವುದರ ಮೂಲಕ 
ಯೋಜನೆ ಮತ್ತು | ಪುನಶ್ನೇತನಗೊಳಿಸುವುದು ಸರ್ಕಾರದ ಪ್ರಸ್ತುತ ನೀತಿಯಾಗಿರುತ್ತದೆ. 
ಕಾರ್ಯಕ್ರಮಗಳು ಯಾವುವು; ಈ ಅದರಂತೆ ದುಡಿಯುವ ಬಂಡವಾಳದ ಕೊರತೆ ಮತ್ತು ಆರ್ಥಿಕ 
ಯೋಜನೆಯಡಿ ಕಳೆದ 5 ದುಸ್ಥಿತಿಯಿಂದಾಗಿ ಸ್ಥಗಿತಗೊಂಡಿದ್ದ ಒಟ್ಟು 08 ಸಕ್ಕರೆ ಕಾರ್ಬಾನೆಗಳನ್ನು 
ವರ್ಷಗಳಲ್ಲಿ ಕೇಂದ್ರ | ಇದುವರೆಗೆ ಖಾಸಗಿಯವರಿಗೆ ಗುತ್ತಿಗೆ ನೀಡಲಾಗಿದೆ. 
ಸರ್ಕಾರದಿಂದ ಪಡೆದಿರುವ ಪ್ರಸ್ತುತ, ಶ್ರೀರಾಮ ಸಹಕಾರಿ ಸಕ್ಕರೆ ಕಾರ್ಲಾನೆ ನಿ, ಚುಂಚನಕಟ್ಟೆ, 
ಅನುದಾನವೆಷ್ಟು? (ಸಂಪೂರ್ಣ | ಕೆ.ಆರ್‌.ನಗರ ತಾಲ್ಲೂಕು, ಮೈಸೂರು ಜಿಲ್ಲೆ ಮತ್ತು ರೈತರ ಸಹಕಾರಿ ಸಕ್ಕರೆ 
ಮಾಹಿತಿ ನೀಡುವುದು) ಕಾರ್ಸಾನೆ ನಿ. ರನ್ನನಗರ, ಮುಧೋಳ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 
- ಈ ಕಾರ್ಸಾನೆಗಳನ್ನು ಖಾಸಗಿಯವರಿಗೆ ಗುತ್ತಿಗೆ ನೀಡುವ ಪ್ರಕ್ರಿಯೆ 
ಪ್ರಗತಿಯಲ್ಲಿರುತ್ತದೆ. 

ಅನುತ್ತಾದಿತ ಸಕ್ಕರೆ ಕಾರಾನೆಗಳನ್ನು ಬಲಪಡಿಸುವ ಸಲುವಾಗಿ 
ಕೇಂದ್ರ ಸರ್ಕಾರದಿಂದ ಕಳೆದ ಐದು ವರ್ಷಗಳಲ್ಲಿ ಯಾವುದೇ ಅನುದಾನ 
ಮಂಜೂರಾಗಿರುವುದಿಲ್ಲ. 


ಸಂಖ್ಯೆ: ಸಿಐ 363 ಸಿಓಎಫ್‌ 2021 ಹ್‌ 


(ಶಂಕರ ಬ.ಪಾಟೀಲ ಮುನೇನಕೊಪ್ಪ) 
ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರು 


